ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 
2. ಸದಸ್ಯರ ಹೆಸರು 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


: 1424 
: ಶ್ರೀ ಹೆಚ್‌.ಎಂ. ರಮೇಶ ಗೌಡ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


: 19.03.2020 
2 ಜಲಸಂಪನ್ಮೂಲ ಸಚಿವರು 


ಪ್ರಕ್ನೆಗಳು 


ಉತ್ತರಗಳು 


ಭೆದ್ರಾ ಮೇಲ್ದಂಡೆ ಯೋಜನೆಯ"``ಪಸ್ತುತ 
ಸ್ಥಿತಿಯೇನು; ಭದ್ರಾ ಮೇಲ್ದಂಡೆ ಯೋಜನೆಗೆ 
ಪ್ರಸಕ್ತ ಸಾಲಿನಲ್ಲಿ ಮಂಜೂರಾದ ಅನುದಾನ 
ಬಿಡುಗಡೆಯಾದ ಅನುದಾನ ಹಾಗೂ ಬಾಕಿ 
ಉಳಿದಿರುವ ಅನುದಾನವೆಷ್ಟು; ಬಾಕಿ 
ಉಳಿಯಲು ಕಾರಣಗಳೇನು; 
(ಲೆಕ್ಕ ಶೀರ್ಷಿಕೆವಾರು ಸಂಪೂರ್ಣ ವಿವರ 
ನೀಡುವುದು) 


ವಿವರಗಳನ್ನು ಅನುಬಂಧ-1 ರಲ್ಲಿ ಒದಗಿಸಲಾಗಿದೆ. 


ಆ) 


ಭದ್ರಾ ಮೇಲ್ಗ್ಲಂಡ `ಯೋಜನೆಯಳ್ಲಿ ಪಸ್ಟ್‌] 
ಸಾಲಿನಲ್ಲಿ ಕೈಗೊಂಡ ಕಾಮಗಾರಿಗಳ 
ವಿವರವನ್ನು ದಾಖಲೆ ಸಹಿತ ನೀಡುವುದು; 
(ತಾಲ್ಲೂಕು ವಾರು ಮಾಹಿತಿ ನೀಡುವುದು) 


ವಿವರಗಳನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಇ) 


ತುಮಕೂರಿನಲ್ಲಿ "ಎತ್ತಿನಹೊಳೆ "ಯೋಜನೆಯಲ್ಲಿ 
ಕೊರಟಗೆರೆ ತಾಲ್ಲೂಕಿನ ಭೈರಗೊಂಡ್ಲು ಬಫರ್‌ 
ಡ್ಯಾಂ ಕಾಮಗಾರಿಯಲ್ಲಿ ಅವ್ಯವಹಾರ ನಡೆದಿದೆ 
ಎನ್ನುವ ದೂರುಗಳು ಕೇಳಿಬಂದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: ಹಾಗಿದ್ದಲ್ಲಿ, 
ಸರ್ಕಾರ ಕೈಗೊಂಡ ಕ್ರಮಗಳೇನು? 


ಯಾವುದೇ ದೂರುಗಳು ಸ್ವೀಕೃತವಾಗಿರುವುದಿಲ್ಲ. 


ಸಂಖ್ಯೆ; ಜಸಂಇ 32 ಡಬ್ಲೂ ಖಿಲ್‌ಎ 2020 


Hs 
(ರಮೇಶ್‌ ಲ. ಜಾರಕಿಹೊಳಿ) 


ಜಲಸಂಪನ್ಮೂಲ ಸಚಿವರು 
(ಬೃಹತ್‌ ಮತ್ತು ಮಧ್ಯಮ ನೀರಾವರಿ) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ:1424ಗೆ ಅನುಬಂಧ-1 
ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಮಧ್ಯ ಕರ್ನಾಟಕದ ಬರಪೀಡಿತ ಚಿತ್ರದುರ್ಗ, ಚಿಕ್ಕಮಗಳೂರು, ದಾವಣಗೆರೆ 


ಹಾಗೂ ತುಮಕೂರು ಜಿಲ್ಲೆಯಲ್ಲಿನ 2,25,515 ಹೆಕ್ಟೇರ್‌ (5,57,022 ಎಕರೆ) ಭೂ ಪ್ರದೇಶಕ್ಕೆ ಹನಿ ನೀರಾವರಿ 
ಪದ್ಧತಿಯಲ್ಲಿ ನೀರಾವರಿ ಸೌಲಭ್ಯ ಕಲ್ಪಿಸು ಹಾಗೂ 367 ಕೆರೆಗಳಿಗೆ ನೀರನ್ನು 29.9 ಟಿ.ಎಂ.ಸಿ. ನೀರಿನ 
ಉಪಯೋಗದೊಂದಿಗೆ ಒದಗಿಸಲು ಉದ್ದೇಶಿಸಿ ರೂಪಿಸಲಾಗಿರುತ್ತದೆ. ಈ ಯೋಜನೆಯ ಪರಿಷ್ಣತ ವಿವರವಾದ 
ಯೋಜನಾ ವರದಿಯ ಅಂದಾಜು ಮೊತ್ತ ರೂ.12340.00 ಕೋಟಿಗಳಾಗಿದ್ದು ದಿನಾಂಕ:06.03.2015 ರಂದು 
ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 

1) ಭೌತಿಕ ಪ್ರಗತಿ: 


(4) ಹಂತ! 
ಪ್ರಥಮ ಹಂತದಲ್ಲಿ ಈ ಕೆಳಗಿನ ಮೂರು ಪ್ರಮುಖ ಕಾಮಗಾರಿಗಳನ್ನು ರೂ.1580 ಕೋಟಿ ಮೊತ್ತದಲ್ಲಿ 
2008ರಲ್ಲಿ ಕೃಗೆತ್ತಿಕೊಳ್ಳಲಾಗಿದ್ದು ಪ್ರಗತಿಯಲ್ಲಿರುತ್ತವೆ. 


1. ತುಂಗಾ ನದಿಯಿಂದ ಭದ್ರಾ ಜಲಾಶಯಕ್ಕೆ ಲಿಫ್ಟ್‌ ಮಾಡುವುದು 


(ಪ್ಯಾಕೇಜ್‌-1) : ಪ್ರಗತಿಯಲ್ಲಿದೆ. 
2. ಭದ್ರಾ ಜಲಾಶಯದಿಂದ ಅಜ್ಜಂಪುರ ಸುರಂಗದವರೆಗೆ 

ನೀರನ್ನು ಲಿಫ್ಟ್‌ ಮಾಡುವುದು (ಪ್ಯಾಕೇಜ್‌-2) : ಮುಕ್ತಾಯವಾಗಿದೆ. 
3. ಅಜ್ಜಂಪುರ ಸುರಂಗ ನಿರ್ಮಾಣ (ಪ್ಯಾಕೇಜ್‌-3) : ಮುಕ್ತಾಯವಾಗಿದೆ. 


ಭದ್ರಾ ಜಲಾಶಯದಿಂದ ಅಜ್ಜಂಪುರ ಸುರಂಗದ ಮೂಲಕ ನೀರನ್ನು ದಿನಾಂಕ:03.10.2019 ರಿಂದ 
ವಾಣಿವಿಲಾಸ ಸಾಗರಕ್ಕೆ ಹರಿಸಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. 
(ii) ಹಂತ-2 

ಎರಡನೇ ಹಂತದಲ್ಲಿ ತರೀಕೆರೆ ಏತ ನೀರಾವರಿ, ಚಿತ್ರದುರ್ಗ ಶಾಖಾ ಕಾಲುವೆ ಮತ್ತು ತುಮಕೂರು 
ಶಾಖಾ ಕಾಲುವೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು, ಪ್ರಸ್ತುತ ಹಂತ ಕೆಳಗೆ ಕಾಣಿಸಲಾಗಿದೆ. 
ತರೀಕೆರೆ ಏತ ನೀರಾವರಿ ಯೋಜನೆ: ತರೀಕೆರೆ ತಾಲ್ಲೂಕಿನ 79 ಕೆರೆಗಳನ್ನು ತುಂಬಿಸಲು ಮತ್ತು 20150 ಹೆ. 
ಪ್ರದೇಶಕ್ಕೆ ಹನಿ ನೀರಾವರಿ ಪದ್ಧತಿಯಲ್ಲಿ ನೀರೊದಗಿಸುವ ರೂ.812.02 ಕೋಟಿ ಮೊತ್ತದ ತರೀಕೆರೆ 
ಏತ ನೀರಾವರಿ ಯೋಜನಾ ಕಾಮಗಾರಿಗಳು ಪ್ರಗತಿಯಲ್ಲಿವೆ. 
ಚಿತ್ರದುರ್ಗ ಶಾಖಾ ಕಾಲುವೆಯ ಕಿ.ಮೀ 0 ರಿಂದ ಕಿ.ಮೀ 134.597 ರವರೆಗಿನ ರೂ.1599.74 ಕೋಟಿ ಮೊತ್ತದ 
ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತವೆ. 
ತುಮಕೂರು ಶಾಖಾ ಕಾಲುವೆಯ 160 ಕಿ.ಮೀ ವರೆಗಿನ ರೂ.107.46 ಕೋಟ ಮೊತ್ತದ ಕಾಮಗಾರಿಗಳು 
ಪ್ರಗತಿಯಲ್ಲಿರುತ್ತವೆ. 
ಹನಿ ನೀರಾವರಿ: ಚಿತ್ರದುರ್ಗ ಶಾಖಾ ಕಾಲುವೆಯ ಕಿ.ಮೀ. 0.00 ರಿಂದ ಕಿಮೀ 60.00 ರ ವರೆಗಿನ 36000 ಹೆ. 
ಪ್ರದೇಶಕ್ಕೆ ಹನಿ ನೀರಾವರಿ ಸೌಲಭ್ಯ ಕಲ್ಪಿಸುವುದಕ್ಕಾಗಿ ಸರ್ವೆ ಮತ್ತು ತನಿಖಾ ಕಾರ್ಯಗಳನ್ನು ಕೈಗೊಂಡು 
ಅಂದಾಜು ಪತ್ರಿಕೆ ತಯಾರಿಸಲಾಗಿದೆ. 
ಹೊಳಲ್ಕೆರೆ ಫೀಡರ್‌ ಕಾಲುವೆ: ಚಿತ್ರದುರ್ಗ ಶಾಖಾ ಕಾಲುವೆಯಡಿ ಬರುವ ಹೊಳಲ್ಕೆರೆ ಫೀಡರ್‌ ಕಾಲುವೆಯ 
ಕಾಮಗಾರಿಯು ಪ್ರಗತಿಯಲ್ಲಿದೆ. 
ಕೆರೆ ತುಂಬಿಸುವ ಕಾಮಗಾರಿಗಳು: ಪಾವಗಡ, ಚಳ್ಳಕೆರೆ ಮತ್ತು ಮೊಳಕಾಲ್ಕೂರು ತಾಲ್ಲೂಕುಗಳಲ್ಲಿ ಕೆರೆ ತುಂಬಿಸುವ 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. 
ಶಿರಾ ಮತ್ತು ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನಲ್ಲಿ ಕೆರೆ ತುಂಬಿಸುವ ಕಾಮಗಾರಿಗಳನ್ನು ಕೃಗೆತ್ತಿಕೊಳ್ಳಲು ಕ್ರಮ 
ತೆಗೆದುಕೊಳ್ಳಲಾಗಿದೆ. 
ಜಗಳೂರು ತಾಲ್ಲೂಕಿನಲ್ಲಿ ಮತ್ತು ಚಿತ್ರದುರ್ಗ ತಾಲ್ಲೂಕಿನಲ್ಲಿ ಕೆರೆ ತುಂಬಿಸುವ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲು 
ಕಮ ತೆಗೆದುಕೊಳ್ಳಲಾಗಿದೆ. 
. ಆರ್ಥಿಕ ಪ್ರಗತಿ: ಭದ್ರಾ ಮೇಲ್ದಂಡೆ ಯೋಜನೆಗೆ 2019-20 ನೇ ಸಾಲಿನಲ್ಲಿ 4701 ಲೆಕ್ಕಶೀರ್ಷಿಕೆಯಡಿ ಮಾತ್ರ 
ಅನುದಾನ ಹಂಚಿಕೆ ಮಾಡಲಾಗಿದೆ. ಪ್ರಸಕ್ಷ ಸಾಲಿನಲ್ಲಿ ಹಂಚಿಕೆಯಾದ ಅನುದಾನ:-ರೂ.721.00 ಕೋಟಿಗಳು, 
ಬಿಡುಗಡೆ/ವೆಚ್ಚ :- ರೂ.835.74 ಕೋಟಿಗಳು. ಯಾವುದೇ ಅನುದಾನ ಬಾಕಿ ಉಳಿದಿರುವುದಿಲ್ಲ. 


okokokok 


ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ, ಭದ್ರಾ ಮೇಲ್ಲಂಡೆ ಯೋಜನೆ ವಲಯ ವ್ಯಾಪ್ತಿಯಡಿಯಲ್ಲಿ ಭದ್ರಾ ಮೇಲ್ಲಂಡೆ 
ಯೋಜನೆಯಡಿ ಪ್ರಸಕ್ತ ಸಾಲಿನಲ್ಲಿ ಕೈಗೊಂಡ ಕಾಮಗಾರಿಯ ವಿವರಗಳು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ1424ಗೆ ಅನುಬಂಧ-2 


ತುಂಬಿಸುವ ಕಾಮಗಾರಿ 


ರೂ. ಕೋಟಿಗಳಲ್ಲಿ 
ಬೆ 
ಕರಾರು 
3 ಕಾಮಗಾರಿಯ ಹೆಸರು ತಾಲ್ಲೂಕು ಒಪ್ಪಂದದ ನಿಗೆ ಷರಾ 
ಸಂ ಹ ಮೊತ್ತ 
ದಿನಾಂಕ ಈ 
1 |ತುಷಾಕಾರು ಶಾಖಾ ಕಾಲುವೆ ಕೆಡೊರು 
ಪ್ಯಾಕೇಜ್‌-4 (ಚೈ.47.00 17-05-2019 112.23 
ಯಿಂದ 61.00 ಕಿ.ಮೀ) 
ಕ 7ತಷಾಕಾರು ಶಾಖಾ ಕಾಲುವೆ ಕಡೊರು 
ಪ್ಯಾಕೇಜ್‌-5 (ಚೈ.61.00 17-05-2019 202.02 
ಯಿಂದ 84.00 ಕಿ.ಮೀ) 
137 ಈುಮಕೂರು ಾಖಾ ಕಾಲುಷೆ ಫಸ 
ಪ್ಯಾಕೇಜ್‌-7 (ಚೈ.98.00 09-05-2019 102.25 
ಯಿಂದ 108.00 ಕಿ.ಮೀ) 
4 | ಈಮಕೂರು ಶಾಖಾ ಕಾಲುಷೆ ಚಿಕ್ಕನಾಯಕನಹಳ್ಳಿ 
ಪ್ಯಾಕೇಜ್‌-8 (ಚೈ.108.00 07-01-2020 174.20 
ಯಿಂದ 135.00 ಕಿ.ಮೀ) 
5. ತುಮಕೂರು ಶಾಖಾ ಕಾಲುವ | ಜಿಕ್ಕನಾಯಕನಹಳ್ಳಿ/ 
ಪ್ಯಾಕೇಜ್‌-9 (ಚೈ.135.00 ಶಿರಾ 08-01-2020 | 168.60 | ಕರಾರು ಒಪ್ಪಂದ 
ಯಿಂದ 159.684 ಕಿ.ಮೀ) ಮಾಡಿಕೊಳ್ಳಲಾಗಿದ್ದು, 
8 7ಹಾಳಕ್ಕರ ಫೀಡರ್‌ ಕಾಲಷೆ ಹೊಕ್ಕರೆ ಕಾಮಗಾರಿ 
ಪ್ಯಾಕೇಜ್‌-2 (22 22-05-2019 | 118.50 | ಪ್ರಾರಂಭಿಕ 
ಕೆರೆಗಳನ್ನು ತುಂಬಿಸುವುದು) ಹಂತದಲ್ಲಿದೆ. 
7. | ಪಾವಗಡ-ಚಳ್ಳಕೆರೆ ತಾಲ್ಲೂಕಿನ ಪಾವಗಡ / 
ಕೆರೆಗಳಿಗೆ ಪೈಪ್‌ ಲೈನ್‌ WE 01-01-2020 | 632.45 
ಮೂಲಕ ನೀರುತುಂಬಿಸುವ 
ಯೋಜನೆ 
[3 ಚೆಳ್ಳ್‌ರೆ-ಮೊಳಕಾಲ್ಲೂರು ಜೆಳ್ಳಕೆರೆ/ 
ತಾಲ್ಲೂಕಿನ ಕೆರೆಗಳಿಗೆ ಪೈಪ್‌ ಮೊಳಕಾಲೂರು 
ಲೈನ್‌ ಮೂಲಕ p D 05-02-2020 | 538.71 
ನೀರುತುಂಬಿಸುವ ಯೋಜನೆ 
97ರಾಣೀ ಕರೆ ಫಡರ್‌ಲೈನ್‌ ಜೆಳ್ಸ್‌ರೆ 
ಮೂಲಕ ಕೆರೆಗಳಿಗೆ ನೀರು 27-12-2019 108.213 
ತುಂಬಿಸುವ ಕಾಮಗಾರಿ 
70. | ಸಾಣೀ ಕರೆ ಫಿಡರ್‌ ಲೈನ್‌ ಚಳ್ಳಕೆರೆ 
ಮೂಲಕ ಕೆರೆಗಳಿಗೆ ನೀರು 27-12-2019 58.954 


kkk 


ಥ್‌ 


